ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 12-03-2021 ಪ್ರಶ್ನೆ ಸಂಖ್ಯೆ: 846(1180) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಅರವಿಂದ ಕುಮಾರ್‌ ಅರಳಿ (ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾಂಕ: 12-03-2021 
ಉತರಿಸುವ ಸಚಿವರು: ಕೈಮಗ್ಗ ಮತ್ತು ಜವಳಿ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಸಚಿ:ವರು 


ವಿಷಯ: ಬೀದರ್‌ ಜಿಲ್ಲೆಯ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ 2018-19 ರಿಂದ 2020-21ನೇ ಸಾಲಿನ ಅನುದಾನ 
ಕುರಿತು 


(ಅ) 2018-19 ರಿ೦ದ 2020-21ನೇ ಸಾಲಿನವರೆಗೆ ಬೀದರ್‌ ಜಿಲ್ಲೆಯ ಅಲ್ಪಸಂಖ್ಯಾತರ ಇಲಾಖೆಗೆ 
ಬಂದಿರುವ ಒಟ್ಟಿ ಅನುದಾನ ಎಷ್ಟು; ಖರ್ಚಾದ ಅನುದಾನ ಎಷ್ಟು; ಉಳಿದ 
ಅನುದಾನವೆಷ್ಟು; ಉಳಿದ ಅನುದಾನದ ಬಗ್ಗೆ ಸರ್ಕಾರ ತೆಗೆದುಕೊಂಡ ಕ್ರಮಗಳೇನು; 
(ವಿವರವಾದ ಮಾಹಿತಿ ಒದಗಿಸುವುದು) 


(ಆ) 2016-17ನೇ ಸಾಲಿನಲ್ಲಿ ಜಿಲ್ಲಾ ಕಛೇರಿಯ ಮಾಹಿತಿ ಕೇ೦ದ್ರ, ಪರಿಹಾರ ಬೋಧನೆ ಕೇಂದ್ರ 
ನಿರ್ವಹಣೆಗಳಿಗೆ ಆಗಿರುವ ಖರ್ಚು ಎಷ್ಟು; ಹಾಗೂ ಈ ಕಾಮಗಾರಿಗಳನ್ನು ಯಾವ ಏಜೆನ್ಸಿಗೆ 
ನೀಡಲಾಗಿದೆ; (ಸಂಪೂರ್ಣ ಮಾಹಿತಿ ನೀಡುವುದು) 


(ಇ) ಬೀದರ್‌ ಜಿಲ್ಲೆಗೆ 2017-18 ರಿ೦ದ 2020-21ನೇ ಸಾಲಿನಲ್ಲಿ ಕ್ರಿಶ್ಚಿಯನ್‌, ಜೈನ್‌, ಭೌದ್ದ, ಮತ್ತು 
ಸಿಖ್‌ ಸಮುದಾಯದ ಅಭಿವೃದ್ಧಿಗಾಗಿ ಬಂದಿರುವ ಅನುದಾನ ಎಷ್ಟು; ಬಳಕೆ ಆಗದಿರುವ 
ಅಮುದಾನ ಎಷ್ಟು; ಬಳಕೆಯಾಗದಿರುವುದಕ್ಕೆ ಕಾರಣವೇನು; (ವಿವರವಾದ ವರ್ಷವಾರು 
ಮಾಹಿತಿ ನೀಡುವುದು) 


(ಈ) ಬೀದರ್‌ ಜಿಲ್ಲೆಗೆ 2017-18 ರಿ೦ದ 2020-21ನೇ ಸಾಲಿನಲ್ಲಿ ಪ್ರಧಾನ ಮಂತಿಿ ಜನ ವಿಕಾಸ 
ಕಾರ್ಯಕ್ರಮ (ಎಂ.ಎಸ್‌.ಡಿ.ಪಿ)ಕ್ಕ ಬಂದಿರುವ ಅನುದಾನ ಎಷ್ಟು; ಬಳಕ ಆಗಿರುವ ಮತ್ತು 
ಬಳಕೆ ಯಾಗದಿರುವ ಅನುದಾನ ಎಷ್ಟು? (ವಿವರವಾದ ಮಾಹಿತಿ ನೀಡುವುದು) 


